ಕರ್ನಾಟಿಕ ವಿಧಾನ ಪರಿಷತ್‌ ' 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2522 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಎಸ್‌. ಅಪ್ಸಾಜಿಗೌಡ ' 


ಉತ್ತರಿಸಬೇಕಾದ ದಿನಾಂಕ 


31.03.2021 


ಉತ್ತರಿಸುವ ಸಚಿವರು 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


ಸಂ 


ಪ್ರಶ್ನೆ 


ಉತ್ತರ 


ಅ) 


ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ 
ಕಲ್ಯಾಣ -: ಇಲಾಖೆಯಿಂದ ಎಷ್ಟು 
ವಿದ್ಯಾರ್ಥಿನಿಲಯಗಳನ್ನು 
ನಡೆಸಲಾಗುತ್ತಿದೆ; " (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


! ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 
1301: ಮೆಟ್ರಿಕ್‌-ಪೂರ್ವ ಹಾಗೂ 1137 ಮೆಟ್ರಿಕ್‌-ನಂತರದ 
ಹೀಗೆ: ಒಟ್ಟು -2438 ವಿದ್ಯಾರ್ಥಿನಿಲಯಗಳು | 
ಕಾರ್ಯನಿರ್ವಹಿಸುತ್ತಿದ್ದು, ಒಟ್ಟು 192736 ವಿದ್ಯಾರ್ಥಿಗಳಿಗೆ 
ಪ್ರುವೇಶಾವಕಾಶದ ಸೌಲಭ್ಯವನ್ನು ತಲ್ಲಿಸಲಾಗಿರುತ್ತದೆ. 


ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ಆ) 


ವಿದ್ಯಾರ್ಥಿವಿಲಯಗೆಳಿಗೆ ಹೆಚ್ಚಿನ 
ಬೇಡಿಕೆ ಇರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: ಹಾಗಿದಲ್ಲಿ, 
ಹೊಸದಾಗಿ 
ವಿದ್ಯಾರ್ಥಿನಿಲಯಗಳನ್ನು 
ಸ್ಥಾಪಿಸುವ ಬಗ್ಗೆ 
ನಿಲುಮೇಮ; 


ಸರ್ಕಾರದ 


ಹೌದು. 
ಹೊಸ ವಿದ್ಯಾರ್ಥಿನಿಲಯಗಳ ಮಂಜೂರಾತಿಯು ರಾಜ್ಯದ 
ಒಟ್ಕಾರೆ ಬೇಡಿಕೆ ಹಾಗೂ ಆಯಾ ಆರ್ಥಿಕ ವರ್ಷದಲ್ಲಿ 
ಒದಗಿಸಲಾಗುವ ಅನುದಾನ ಲಭ್ಯತೆಯನ್ನು 
ಆಧರಿಸಿರುತ್ತದೆ. 


ನಿಗದಿತ ಪುಮಾಣದ ಗುರಿಗಿಂತ 
ಹೆಚ್ಚಿನ ಅರ್ಜಿಗಳು ರಾಜ್ಯದ್ಯಾಂತ 
ಸ್ಟೀಕೃತವಾಗಿಯ್ದು, ಈ ಬಗ್ಗೆ 
ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಲು 
ಸರ್ಕಾರದಿಂದ ಯಾವ 
ಕ್ರಮತೆಗೆದುಕೊಳ್ಳಲಾಗುವುದು. 


__—~ಡುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್‌- 
ಪೂರ್ವ ಮತ್ತು ಮೆಟ್ರಿಕ್‌-ನಂತರದ ವಿದ್ಯಾರ್ಥಿನಿಲಯಗಳಲ್ಲಿ 
ವಿಗಧಿಪಡಿಸಿರುವ ಮಂಜೂರಾತಿ. ಸಂಖ್ಯೆಗನುಗುಣವಾಗಿ 
ಪ್ರವೇಶ ನಿಯಮಗಳನುಸಾರ ಪ್ರವರ್ಗವಾರು ಅರ್ಹ 
ವಿದ್ಯಾರ್ಥಿಗಳಿಗೆ ದಾಖಲಾತಿಯನ್ನು ಕಲ್ಪಿಸಲಾಗುತ್ತಿದೆ. 


ಹಿಂದುಳಿದ ವರ್ಗಗೆಳ . ವಿದ್ಯಾರ್ಥಿಗಳ ಶೈಕ್ಷಣಿಕ 
ಹಿತದೃಷ್ಠಿಯಿಂದ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪ್ರವೇಶಾವಕಾಶ 
ಕಲ್ಲಿಸುವ ದೃಷ್ಠಿಯಿಂದ ಸರ್ಕಾರದ ಆದೇಶ ಸಂಖ್ಯ:ಹಿಂವಕ 
352 ಬಿಎಂಎಸ್‌ 2019, ದಿನಾ೦ಕ:21.01.2020 ರಲ್ಲಿ ರಾಜ್ಯದ 
ವಿವಿಧ ಮೆಟ್ಟಿಕ್‌-ನಂತರದ ವಿದ್ಯಾರ್ಥಿನಿಲಯಗಳಲ್ಲಿ 
ಸಂಖ್ಯಾಬಲ ಹೆಚ್ಚಳ ಮಾಡಲಾಗಿದ್ದು, ಒಟ್ಟಾರೆ 332 
ಮೆಟ್ರಿಕ್‌-ನಂತರದ ಬಾಲಕರ ಮತ್ತು ಬಾಲಕಿಯರ 
ವಿದ್ಯಾರ್ಥಿ ನಿಲಯಗಳಲ್ಲಿ 5180 ಸಂಖ್ಯಾಬಲವನ್ನು ಹೆಚ್ಚಳ 
ಮಾಡಲಾಗಿರುತ್ತದೆ. 


ಪುಸ್ತುತ, 2020-21ನೇ 
ವರ್ಗಗಳ ಕಲ್ಯಾಣ 
ವಿದ್ಯಾರ್ಥಿನಿಲಯಗಳ ಒಟ್ಟು 
ಸಂಖ್ಯಾಬಲ ಹೆಚ್ಚಳ 


ಸಾಲಿನಲ್ಲಿಯೂ ಸಹ ಹಿಂದುಳಿದ 
ಇಲಾಖೆಯ ಮೆಟ್ರಿಕ್‌-ನಂತರದ 
ಸಂಖ್ಯಾಬಲದಲ್ಲಿ ಶೇ.5 ರಷ್ಟು 
ಮಾಡುವಂತೆ ಕೋರಿ 
ಪುಸ್ತಾಪಿಸಲಾಗಿರುತ್ತದೆ. ಹಾಗೂ ಈ ಸಂಬಂಧ 2021-22ನೇ 
ಸಾಲಿನ ಆಯವ್ಯಯ ಭಾಷಣದಲ್ಲಿ 5000 ವಿದ್ಯಾರ್ಥಿಗಳ 
ಸಂಖ್ಯಾಬಲ ಹೆಚ್ಚಳಕ್ಕೆ ಘೋಷಣೆ ಮಾಡಲಾಗಿರುತ್ತದೆ. 


ಎ2 


ಮುಂದುವರೆದು, * ಮೆಟ್ಟಿಕ್‌-ನಂತರದ 
ವಿದ್ಯಾರ್ಥಿನಿಲಯಗಳಲ್ಲಿ ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿ, 
ಪ್ರವೇಶ ದೊರಕದ ಅರ್ಹ ಹಿಂದುಳಿದ ವರ್ಗಗಳ 
ವಿದ್ಯಾರ್ಥಿಗಳಿಗೆ ಪರ್ಯಾಯವಾಗಿ ವಿದ್ಯಾಸಿರಿ-ಊಟ ಮತ್ತು 
ವಸತಿ ಸಹಾಯ ಯೋಜನೆಯಡಿ ಅನುದಾನದ 
ಲಭ್ಯತೆಯನುಸಾರ 10 ತಿಂಗಳ. ಅವಧಿಗೆ ಪ್ರತಿ ವಿದ್ಯಾರ್ಥಿಗೆ 


ಸಂಖ್ಯೆ:ಹಿಂವಕ 291 ಬಿಎಂಎಸ್‌ 2021 


ರೂ.15,000/-ಗಳನ್ನು ಮಠಿಜೂರು ಮಾಡಲಾಗುತ್ತಿದೆ. 


ಲಾ 
Ne 


ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಎನ್‌.ಅಪ್ತಾಜಿಗೌಡ (ಪಳೀಯ ಸಂಸ್ಥೆಗಳ ಕ್ಷೇತ್ರ) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂ.2522ಕ್ಕೆ 
ವಿ FS [3 Ko [3 
a ಅನುಬಂಧ 


ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಕಾರ್ಯನಿರ್ವಹಿಸುತ್ತಿರುವ ವಿದ್ಯಾರ್ಥಿನಿಲಯಗಳ ವಿವರ 


ಒಟ್ಟು 


ಕೃ. | ಜಿಲ್ಲೆಯ ಹೆಸರು' ಮೆಟ್ರಿಕ್‌-ಪೂರ್ವ ಮೆಟ್ರಿಕ್‌-ನಂತರ ್ರ 
ಸಂ. ನಿಲಯಗಳ ಸಂಖ್ಯೆ ಮಂಜೂರಾತಿ ಸಂಖ್ಯೆ | ನಿಲಯಗಳ ಸಂಖ್ಯೆ ಮಂಜೂರಾತಿ ಸಂಖ್ಯೆ | ನಿಲಯಗಳ ಸಂಖ್ಯೆ ಮಂಜೂರಾತಿ ಸಂಖ್ಯೆ 
1 | ಬಾಗಲಕೋಟೆ 43 2840 39 | 82 7250 

2 | ಬಳ್ಳಾರಿ 59 3930, 56 6075 "115 10005 

3 ['ಚೆಳಗಾವಿ | 100 5250 ಇ 6050 156 11300 

4 | ಬೆಂಗಳೂರು [= 3 775 14 1400 32 2175 

5 | ಬೆಂಗಳೂರು ನಗರ 4 165 47 4900 51 5065 

6 | ಬೀದರ್‌ 45 2467 32 3530 77 5997 . ! 
7 | ಚಾಮರಾಜನಗರ 12 .530 19 1990. 3 520 | 
8 | ಚಿಕ್ಕಬಳ್ಳಾಪುರ 32 1675 26 2810 58 4485 

9 | ಚಿಕ್ಕಮಗಳೂರು 59 3105 41 4515 100 7620 

10 | ಚಿತ್ರದುರ್ಗ 45 2380 56 5885 101 8265 | 
11 | ದಕ್ಷಿಣಕನ್ನಡ 24 1155 49 5120 73 6275 

12 | ದಾವಣಗೆರೆ 36 1915 44 4665 80 6580 \ 
13 | ಧಾರವಾಡ 26 1245 41 4425 67 5670 l 
14 | ಗೆದಗ್‌ 34 1923 28 3075 62 4998 

15 | ಹಾಸನ 66 3390 50 5435 116 8825 

16 | ಹಾವೇರಿ 46 2445 29 3195 75 5640 ; 
17 ಕಲಬುರಗಿ 73 3930 55 5710 128 9640 

18 | ಕೊಡಗು 19 755 19 1900 38 2655 

19 | ಕೋಲಾರ: 29 1451 31 3100 60 4551 
20 | ಕೊಷ್ನಳ 42 2670 25 3000 67 5670 

21 | ಮಂಡ್ಯ 65 3475 44 4990 109 8465 | 
22' | ಮೈಸೂರು 43 1880 49 5433 92 7313 

23 | ರಾಯಚೂರು 38 2140 30 3325 68 5465 

24 | ರಾಮನಗರ 26 1113 21 2175 47 3288 

25 | ಶಿವಮೊಗ್ಗ 60 3221 72 8120 132 11341 

26 | ತುಮಕೂರು 63 3315 50 5477 113 8792 

27 | ಉಡುಪಿ 18 990 23 2515 41 3505 

28 | ಉತ್ತರ ಕನ್ನಡ 68 3826 33 3455 101 7281 

29 | ವಿಜಯಪುರ 64 3610 37 3900 101 7510 ] 
30 | ಯಾದಗಿರಿ 44 2390 21 2200 65 4590 

ಒಟ್ಟು 1301 69956 1137 122780 2438 192736 


